ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ 19ನೇ ಜುಲೈ, 2019 


ಬಿಡಿಎನಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಎರವಲು ಸೇವಾ ಅಧಿಕಾರಿ/ ನೌಕರರು ಕಾರ್ಯ ನಿರ್ವಹಿಸುತ್ತಿರುವ ಬಗ್ಗೆ 

ಶ್ರೀ ಎಸ್‌. ವ್ಲಿ. ಸಂಕನೂರ (ಪದವೀಧರರ ಕ್ಷೇತ್ರ) :- 

410 (436) ಮಾನ್ಯ ಉಪ ಮುಖ್ಯಮಂತ್ರಿಯವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 

(ಅ) ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಎರವಲು ಸೇವೆಯ ಆಧಾರದ ಮೇಲೆ ಯಾವ ಯಾವ ಇಲಾಖೆಗಳ 
ಇಂಜಿನೀಯರ್ಗಳು ಮತ್ತು ಪೊಲೀಸ್‌ ಇಲಾಖೆಯ ಎಷ್ಟು ಜನರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ; ಇವರು ಯಾವ ಯಾವ 
ಹುದ್ದೆಗಳಲ್ಲಿ ಎಷ್ಟು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ;(ಹೆಸರು, ಹುದ್ದೆವಾರು ವಿವರ ನೀಡುವುದು) 


(ಆ) ಸದರಿ ಅಧಿಕಾರಿ/ನೌಕರರಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಎರವಲು ಸೇವೆ ಆಧಾರದಲ್ಲಿ ಪ್ರಾಧಿಕಾರಕ್ಕೆ 
ನಿಯೋಜನೆಗೊಂಡವರು ಯಾರ್ಯಾರು; ಎಷ್ಟು ಬಾರಿ ನಿಯೋಜನೆಗೊಂಡಿರುತ್ತಾರೆ; (ಹೆಸರು, ನಿಯೋಜನೆಗೊಂಡ ದಿನಾಂಕ 
ಮತ್ತು ಬಿಡುಗಡೆಗೊಳಿಸಿರುವ ದಿನಾಂಕವಾರು ವಿವರ ನೀಡುವುದು) 


(ಇ) ಪ್ರಾಧಿಕಾರದಲ್ಲಿ ಅವಶ್ಯಕತೆಗಿಂತ ಹೆಚ್ಚಿನ ಸಂಖ್ಯೆಯ ಅಧಿಕಾರಿ/ ನೌಕರರನ್ನು ನಿಯೋಜನೆ ಮೇಲೆ ತೆಗೆದುಕೊಂಡಿರುವುದು 
ನಿಜವೇ; ಆರಕ್ಷಕರಾಗಿ ಸಾಮಾಜಿಕ ಕೆಲಸದಲ್ಲಿ ಸೇವೆ ಮಾಡಬೇಕಾದ ಪೊಲೀಸರು ಅನಗತ್ಯವಾಗಿ ಪ್ರಾಧಿಕಾರದ ಎಕ್ಕಿ ಕ್ಯೂಟಿವ್‌ 
ಸಿಬ್ಬಂದಿ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವುದು ನಿಜವೇ ಇದನ್ನು ಸರಿಪಡಿಸಲು ಕೈಗೊಳ್ಳುವ ಕ್ರಮಗಳೇನು; 


(ಈ) ಪ್ರಾಧಿಕಾರದಲ್ಲಿಯೇ ಅರ್ಹ ಅಧಿಕಾರಿ/ನೌಕರರು ಲಭ್ಯವಿದ್ದರೂ ಮತ್ತು ಅನುಕಂಪದಲ್ಲಿ ನೇಮಕ ಮಾಡಬೇಕಾದ 
ಅಭ್ಯರ್ಥಿಗಳನ್ನು ಕಡೆಗಣಿಸಿ ಅನಗತ್ಯವಾಗಿ ಎರವಲು ಸೇವೆಯ ಮೇಲೆ ಅಧಿಕಾರಿ/ ನೌಕರರನ್ನು ತೆಗೆದುಕೊಳ್ಳುತ್ತಿರುವುದಕ್ಕೆ 
ಕಾರಣಗಳೇನು ? 


